ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1001 

2. ಸದಸ್ಯರಹೆಸರು ಶ್ರೀಆರ್‌.ಧರ್ಮಸೇನ 

3. ಉತ್ತರಿಸಬೇಕಾದ ದಿನಾಂಕ 28.09.2020 

4. ಉತ್ತರಿಸಬೇಕಾದ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು 

ಕ್ರ. ಪ್ರಶ್ನೆಗಳು ಉತ್ತರಗಳು 

ಸಂ 

ಅ) | ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ | 2020-21ನೇ ಸಾಲಿನಲ್ಲಿ ರಾಜ್ಯದಲ್ಲಿ, 
ಸ್ನಾತಕೋತ್ತರ ಶಿಕ್ಷಣ ಪಡೆಯಲು ಪ್ರವೇಶ | ರಾಜೀವ್‌ ಗಾಂಧಿ ಆರೋಗ್ಯ 
ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು: | ವಿಜ್ಞಾನಗಳ ವಿಶ್ವವಿದ್ಯಾಲಯದ 
(ಶಿಕ್ಷಣ ಸಂಸ್ಕೆವಾರು ಮಾಹಿತಿ ನೀಡುವುದು) ಅಡಿಯಲ್ಲಿ ಸ್ನಾತಕೋತ್ತರ ಶಿಕ್ಷಣ 

ಪ್ರವೇಶ ಪಡೆದ ವಿದ್ಯಾರ್ಥಿಗಳ 
ಸಂಖ್ಯ: 2626. ಶಿಕ್ಷಣ ಸಂಸ್ಕೆವಾರು 
ಮಾಹಿತಿಯನ್ನು ಅನುಬಂಧಭ-1 ರಲ್ಲಿ 
ನೀಡಲಾಗಿದೆ. 

ಅ [ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದ[ಸದರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ 
ವಿದ್ಯಾರ್ಥಿಗಳಲ್ಲಿ ರಾಜ್ಯದ ' ವಿದ್ಯಾರ್ಥಿಗಳೆಷ್ಟು | ಪಡೆದ ರಾಜ್ಯದ ವಿದ್ಯಾರ್ಥಿಗಳ 
ಮತ್ತು ಹೊರರಾಜ್ಯದ ವಿದ್ಯಾರ್ಥಿಗಳೆಷ್ಟು: | ಸಂಖ್ಯೆ:1929 ಹಾಗೂ ಹೊರ ರಾಜ್ಯದ 
(ಶಿಕ್ಷಣ ಸಂಸ್ಥೆವಾರು ಮಾಹಿತಿ ನೀಡುವುದು): ವಿದ್ಯಾರ್ಥಿಗಳ ಸಂಖ್ಯೆ:697. ಶಿಕ್ಷಣ 

ಸಂಸ್ಕೆವಾರು ಮಾಹಿತಿಯನ್ನು 
| ಅನುಬಂಧ:-1 ರಲ್ಲಿ ನೀಡಲಾಗಿದೆ. 

ಇ) | ರಾಜ್ಯ ಮತ್ತು ಅಂತರರಾಜ್ಯ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ಅಂತರ ರಾಜ್ಯ 


ಶಿಕಣ ಸಂಸ್ಥೆಗಳು ವಿಧಿಸುವ ಶುಲ್ಕಗಳೇನು? 


“| (ವಿವರವನ್ನು ನೀಡುವುದು) 


ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳು 
ಏಕ ರೂಪ ಶುಲ್ಕವನ್ನು 
ವಿಧಿಸುತ್ತಿದ್ದು, ವಿನಿಗಳವೂ, 


ಅನುಬಂಧ-2 ಮತ್ತು ರಲ್ಲಿ 
ಒದಗಿಸಲಾಗಿದೆ. 


ಸಂಖ್ಯೆ: ಎ೦ಇಡಿ 342 ಎಲಪಿಬಸ್‌ 2020 


AA 


ಡಾ:ಕೆ. ಸುಧಾಕರ್‌) 
ವೈದ್ಯಕೀಯ ಶಿಕ್ಷಣ ಸಚಿವರು. 


